ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ಅಕ್ರಮ ಕಟ್ಟಿಡ ತೆರವುಗೊಳಿಸುವ ಕುರಿತು 


ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು):- 
259 (253) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೆಂಗಳೂರು ದಕ್ಷಿಣ ತಾಲ್ಲೂಕು, ಉತ್ತರಹಳ್ಳಿ ಹೋಬಳಿ, ದೊಡ್ಡಕಲ್ಲಸಂ೦ದ್ರ ಗ್ರಾಮದ ಸರ್ಮೆ ನಂ 
55/1(ಪಿ), 


55/2(ಪಿ), 56, 57, 58, 59(ಪಿ) ಮತ್ತು 60(ಪಿ) ರಲ್ಲಿ ಅತಿಕ್ರಮವಾಗಿ ನಿರ್ಮಿಸಿರುವ ಅಕ್ರಮ ಕಟ್ಟಿಡವನ್ನು 
ತೆರವುಗೊಳಿಸಲು ಮಾಲಿನ್ಯ ನಿಯಂತ್ರಣ ಮಂಡಳಿಯು ದಿನಾ೦ಕ 28-12-2018 ರಂದು ಆದೇಶ ನೀಡಿದ್ದು, 
ಈ ಕುರಿತು ಯಾವ ಕ್ರಮ ಕೈಗೊಳ್ಳಲಾಗಿದೆ; 


(ಆ) ದೊಡ್ಡಕಲ್ಲಸಂದ್ರ ಗ್ರಾಮದ ಸರ್ವೆ ನ೦ 55/1(ಪಿ), 


55/2(ಪಿ), 56, 57, 58 59(ಪಿ) ಮತ್ತು 60(ಪಿ) ರಲ್ಲಿ ಅತಿಕ್ರಮವಾಗಿ ನಿರ್ಮಿಸಿರುವ ಅಕ್ರಮ ಕಟ್ಟಿಡ 
ನಿರ್ಮಾಣದ ಕೆಲಸ ಕಾರ್ಯಗಳನ್ನು ನಿಲ್ಲಿಸಿ, ಸಂಪೂರ್ಣ ಪ್ರಾಜೆಕ್ಟ್ಸ್‌ ಸೀ6; ಮಾಡಲು ಲಿಖಿತವಾಗಿ 
ಮಾಲಿನ್ಯ ನಿಯಂತ್ರಣ ಮಂಡಳಿ ಆದೇಶ ನೀಡಿದ ಬಳಿಕವೂ ಸಂಪೂರ್ಣ ಪ್ರಾಜೆಕ್ಟ್‌ ಸೀ; ಮಾಡದಿರಲು 
ಕಾರಣವೇನು; 


(ಇ) ದೊಡ್ಡಕಲ್ಲಸಂದ್ರ ಗ್ರಾಮದ ಸರ್ವೆ ನಂ 55/1(ಪಿ), 55/2(ಪಿ), 56, 57, 58 59(ಪಿ) ಮತ್ತು 60(ಪಿ) ರಲ್ಲಿ 
ಅತಿಕ್ರಮವಾಗಿ ನಿರ್ಮಿಸಿರುವ ಅಕ್ರಮ ಕಟ್ಟಿಡವನ್ನು ನಿಲಸಮಗೊಳಿಸುವ ಮೂಲಕ 
ತೆರವುಗೊಳಿಸಬೇಕೆಂದು 


ಮಾಲಿನ್ಯ ನಿಯಂತ್ರಣ ಮಂಡಳಿ ಆದೇಶ ನೀಡಿದ 


ಬಳಿಕವೂ ನೆಲಸಮಗೊಳಿಸದಿರಲು ಕಾರಣವೇನು; ನೆಲಸಮಗೊಳಿಸಲಾಗುವುದು ಯಾವಾಗ? 


